ಡಾ। ಕೆ. ಜಿ. ವಸಂತಮಾಧವ 


ಕೊಠೆತೂರು ಮಜಿರಾರ ಬಾಳಿಕೆ ಶಿರಾಶಾಸನ 


ಪೀಠಿಕೆ : ತುಳಂನಾಡಿನ ಅರಸುಮನೆತನಗಳಲ್ಲಿ 
ಸಾವಂತ(ಸಾವಂಂತ)ರಸರು ಇಲ್ಲಿಯ ಇತಿಹಾಸದಲ್ಲಿ 
ಪ್ರಮುಖ ಪಾತ್ರವಹಿಸಿದ್ದಾರೆ. ಇವರು ಧರ್ಮ 
ಸಮನ್ವಯ ಕಾಪಾಡಿಕೊಂಡು ಬಂದಂ ಕಲೆ, ಸಾಹಿತ್ಯ 
ಗಳನ್ನು ತವ್ಮೂ ಆಳ್ವಿಕೆಯಲ್ಲಿ ಪ್ರೋತ್ಸಾಹಿಸಿದರಂ. 
ಇವರು ೧೪ನೇ ಶತವರಾನದಿಂದ ೧೮ನೇ ಶತವಕಾನದವರೆಗೆ 
ಶಾಂಭವಿ ನದಿಯಿಂದ, ನಂದಿನಿ ನದ(ಮೂಲ್ಕಿ ಮತ್ತು 
ಪಾವಂಜೆ) ಯಂವರೆಗಿನ ಪ್ರದೇಶವನ್ನು ಆಳಿಕೊಂಡಿದ್ದರಂ. 
ಈ ಅರಸು ಮನೆತನದವರು ವಿಜಯನಗರ ವಾತ್ತು ಕೆಳದಿ 
ನಾಯಕರ ಸಾರ್ವಭೌಮತೆಯನ್ನು ಒಪ್ಪಿಕೊಂಡು ತಮ್ಮ 


ಸೀಮೆಯನ್ನು ಆಳಿಕೊಂಡಿದ್ದರು. ಇವರ ರಾಜಧಾನಿ 
ಮೊದಲು ಸೀವಂಂತೂರು, ನಂತರ ಮೂಲಿಕೆಯ ಕೋಟೆ 
ಕೇರಿ ಮತ್ತು ಕೊನೆಗೆ ಪಡುಪಣಂಬೂರು ಆಗಿದ್ದವು. 
ಇವರ ಆಳ್ವಿಕೆ ಪ್ರದೇಶ ಒಂಭತ್ತು ವಕಾಗಣೆಗಳನ್ನು ಒಳ 
ಗೊಂಡಿತ್ತಿ. ಈ ಒಂಭತ್ತು ವಣಗಣೆಗಳಲ್ಲಿ ಕೊಡೆತ್ತೂರು 
ಒಂದಾಗಿತ್ತು. ಇಲ್ಲಿಯೆ ಈ ಮೇಲೆ ಕಾಣಿಸಿದ ಶಾಸನವು 
ಇದೆ, ಈ ಶಾಸನ ಇರುವ ಪ್ರದೇಶ “ವಂಜಿಲಾರ 
ಬಾಳಿಕೆ' ಎನ್ನುತ್ತಾರೆ. ಈ ಶಾಸನ ಇರುವುದನ್ನು 
ಪಿ. ಶ್ರೀನಿವಾಸಭಟ್ಟರಂ ತಿಳಿಸಿದರಂ. 


ಶಾಸನದ ಪಾಠ 


ಶ್ರೀ ಕಾಂತೇಶ್ವರಾಯನಮಃ 


ಇೃ 0೮ ೧ ಣ್‌ NC) 


ಐ 
ಲ 


ಸ್ತಿಶ್ರೀ ಜಯಾ 
ಭ್ಯುದಯ ಶಾಲಿವಾಹನ ಶಕವರುಷ 

೧೫೩೨ನೆಯ ಸಉಮ್ಯ್ಮ ಸಂವತ್ಸರದ ವಾಘ 

ಶುಧ ೧ರಲು ಶ್ರೀವಂತು ಕಾಂತೇಶ್ವರದೇವರ 

ಸಂಕೇತ ಕೊಡೆತೂರ . . ದಲ್ಲಿ ಚೆಂನವಂದೇವಿಯ 
ಕಿಂನಿಕ ಸಾವಂತರು ಹಾಕಿಸ್ದ ಶಿಲಾಶಾಸನದ 
ಕ್ರಮವೆಂತೆಂದರೆ ದೇವಸ್ಯದ ಒಕಲಿಂದ ನಂಮ ಮನು 
ಶ್ಯರು ಯೆತ್ತುವ ಮೂವತ್ತೆರಡು ವರಹಂನು ಆ ಒ 
ಕಲರ ಚೌಟ ಉಪಾರನ ಮನುಶ್ಯರು ಯೆತ್ತ ಸ 
ಲಿಲ ಆ ಒಕಲ ತಾವೆ ನಂಮ ಮನುಶ್ಯರು 


ಇತಿಹಾಸ ದರ್ಶನ: 


೧೧ ಪೂರ್ವ ಪ್ರವಕಾಣದಲಿ ಯೆತ್ತಾಣ ಒತ್ತಾಯ 

೧೨ ವಕಾಡದಂತೆ ಕಟ್ಟು ವರಾಡಿಸ್ತೇವು ಕಾಂತೇಶ್ವರದ 

೧೩ ಮನುಶ್ಯರು ವೊಕಲಿಂ ದುಗ್ಗ ವಡೆತ ಭೋಗವ ಪೂರ್ವ 

೧೪ ವರ್ತಕದಲ್ಲಿ ತಗೆವೂಯಿದಕ್ಕೆ ನಾಉ ತಪ್ಪಿದರೆ 

೧೫ ಜನಾರ್ದನದೇವರಿಗೂ ವರ್ದವಕಾನಸ್ಥಾಮಿಗೂ ತಪ್ಪಿ 

೧೬ ದವರು ಕಾಂತೇಶ್ವರದೇವರ ಮನುಶ್ಯರು ತಪ್ಪಿದರೆ ಕಾಂತೇಶ್ವ 
೧೭ ರಗೆ ತಪ್ಪಿದವರು ॥ ಭದ್ರಭೂಯಕಾತ್‌ ಶ್ರೀ* 


ಶಾಸನದ ಸಾರಾಂಶ : ಕನ್ನಡಲಿಪಿ ಮತ್ತು ಅದೇ 
ಭಾಷೆಯಲ್ಲಿ ಈ ಶಾಸನ ಇದೆ. ಶಾಸನವು೧೭ ಪಂಕ್ತಿಗಳ 
ನ್ನೊಳಗೊಂಡಿದೆ. *ಕಾಂತೇಶ್ವರಾಯ ನಮಃ ಎಂದು 
ಇದು ಆರಂಭವಾಗುತ್ತದೆ. ಇಲ್ಲಿ ತಿಳಿಸಿದ ಕಾಂತೇಶ್ವರ 
ಕಾರ್ಕಳ ತಾಲೋಕಿನ ಕಾಂತಾವರದ ಶಿವಾಲಯವಾಗಿದೆ. 
ಈ ಶಾನೆನವು "ಚೆಂನಮದೇವಿಯ ಕಿಂದಿಕ ಸಾವಂತರು' 
ಎಂದು ತಿಳಿಸಿ ಇವರುಗಳು ಹಾಕಿದ ಶಾಸನದ ವಿವರ 
ಗಳನ್ನು ತಿಳಿಸುತ್ತದೆ. ಈ ವಿವರಗಳು ಏನೆಂದರೆ, ಇವರು 
ಕೊಡೆತೂರದಲ್ಲಿ ಕಾಂತೇಶ್ವರದೇವರ ಒಕ್ಕಲಿಗೆ ಈ 
ದೇವಾಲಯಕ್ಕೆ 
ವರಹವನ್ನು ನಿರ್ಣಯಿಸಿ, ಇದಕ್ಕಿಂತ ಹೆಚ್ಚಿಗೆ ಹಣವನ್ನು 
ಚಾವುಟರು' ದೇವಾಲಯದ ಪರವಾಗಿ ಎತ್ತಬಾರದು. 
(ಇಲ್ಲಿ ತಿಳಿಸಿದ ಚಾವುಟರು ತುಳುನಾಡಿನ ಇನ್ನೊಂದು 
ಅರಸು ಮನೆತನ. ಇವರ ರಾಜಧಾನಿ ಪುತ್ತಿಗೆಯಣಗಿತ್ತು. 
ಇವರ ಸೀಮೆಯಲ್ಲಿ ಕಾಂತೇಶ್ವರ ದೇವಾಲಯವಿದೆ.) ಈ 
ನಿರ್ದಿಷ್ಟ ಮೊತ್ತದ ಗೇಣಿಕ್ಕಿಂತ ಹೆಚ್ಚಿಗೆ ನಾವು ಎತ್ತಲು 
ಬಿಡಬಾರದು. ಇದನ್ನು ಉಲ್ಲಂಘಿಸಿದರೆ ಜನಾರ್ಧನ, 
ವರ್ಧವಕಾನ ಮತ್ತು ಕಾಂತೇಶ್ವರ ದೇವರಿಗೆ ತಪ್ಪಿದವರು. 
ಇಷ್ಟನ್ನು ತಿಳಿಸಿ ಶಾಸನವು ಅಂತ್ಯವಾಗುತ್ತದೆ. 


2 


WN [ಎ 


ಕೊಡುವ ಹಣವನ್ನು(ಗೇಣಿ) ೩೨ 


ರಾಣಿ” ಎಂದು 


ಶಾಸನದ ಪ್ರಾಮುಖ್ಯತೆ: ಈ ವಂಜಿಲಾರ 
ಬಾಳಿಕೆಯ ಶಾಸನವು ಮೂಲಿಕೆಸೀವೆಂಯ ಇತಿಹಾಸ 
ಅಧ್ಯಯನಕ್ಕೆ ಹೊಸ ಸಂಗತಿಗಳನ್ನು ತಿಳಿಸಿದೆ. ಇಷ್ಟ ಕರ 
ವರೆಗೆ ಸ್ಪಷ್ಟವಾಗಿ ತಿಳಿಸದ ಚೆಂನವಂದೇವಿ ಮತ್ತು 
ಕಿನಿಕ ಸಾಮಂತರ ಜಂಟಿ ಆಳ್ವಿಕೆಯನ್ನು ಈ ಶಾಸನವು 
ತಿಳಿಸಿದೆ. ಇವಳು ಈ ಹಿಂದೆ ಆಳಿದ್ದ ದುಗ್ಗಣ 
ಸಾವಂತನ ಸಹೋದರಿ. ಇವಳನ್ನೆ ಪದ್ಮನಾಭಕವಿಯು 
ದೇವಂವರಾಜಿ! ಎಂದು ತನ್ನ ಕಾವ್ಯದಲ್ಲಿ , ತಿಳಿಸಿದ್ದಾನೆ. 
ಇವಳನ್ನು ಪಶ್ಚಿವಂ ವೇಣುಪುರದ (ಪಡುಬಿದ್ರೆ) ಬಲ್ಲಾಳ 
ಮಹಾಲಿಂಗನು ವಂದಂವೆಯಕಾಗಿದ್ದನು.: ಶಾಸನದಲ್ಲಿ 
ತಿಳಿಸಿದ ಕಿಂನಿಕನು ಅಪ್ಪಬುದ್ಧನಾಗಿದ್ದುದರಿಂದ ಈ ರಾಣಿ 
ಮಗನ ಹೆಸರಿನಲ್ಲಿ ನಡೆಸಿಕೊಂಡು ಬಂದಳೆಂದು ತಿಳಿದಂ 
ಬರುತ್ತದೆ. ಇದನ್ನೇ ಇಟೇಲಿಯ ಪ್ರವಾಸಿ ಡೆಲ್ಲಾವೆಲ್ಲಿ 
ಮತ್ತು ಪದ್ಮನಾಭಕವಿಯ ಬರಹಗಳು ಸಮರ್ಥಿಸು 
ತ್ತವೆ ಈ ರಾಣಿಯನ್ನೇ ಡೆಲ್ಲಾವೆಲ್ಲಿಯಂ "ಕಾರ್ನಾಟ 
ಕರೆದಿದ್ದಾನೆ.  ಕೊಡತೂರದಲ್ಲಿಯಂ 
ಕಾಂತೇಶ್ವರದೇವರ ಒಕ್ಕಲಿಗೆ ಕೊಡುವ ಗೇಣಿ ನಿರ್ಧರಿ 
ಸಿದ್ದು ಈ ಶಾಸನದ ಇನ್ನೊಂದು ಹೊಸಸಂಗತಿ. ಇದ 
ರಿಂದ ಈ ಒಕ್ಕಲಿಗೆ ಈ ಪ್ರದೇಶದಲ್ಲಿ ಕೃಷಿಜೀವನದಲ್ಲಿ 


ಶಾಸನದ ಪಾಠ ನೋಡಿ : ಕೆ. ಜಿ. ವಸಂತಮಾಧವ : ಮೂಲಿಕೆಯ ಇತಿಹಾಸ, ಪು. ೭೬-೭೭ 

ಗಣಪತಿ ರಾವು ಎಂ. ಐಗಳ : ದಕ್ಷಿಣಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ, ಮಂಗಳೂರು, ೧೯೨೩, ಪು. ೩೪೨ 
ಪುಟ್ಟುಸ್ವಾಮಿ (ಸೆಂ.) : ಪದ್ಮಾವತಿ ಮಹಾತ್ಮ್ಯ ಅಥವಾ ಜಿನದತ್ತರಾಯ ಚರಿತ್ರೆ, ಮಂಗಳೂರು, ೧೯೫೦, ಪು. ೫ 
The Travels in India, Vol. IX, London,1892, pp- 352-3 ; ಪದ್ಮನಾಭಕವಿ, ಪು. ೫ : ಪದ್ಮ ೬೧ 
The Travels in India, 01.11, p.352 ; ವಿವರಗಳಿಗೆ, B.A, 5೩10608. ‘Carnate’, Journal of 


: . the Bombay Historical Society, Vol. I], 1929,: pp. 223-231; . ಕೆ. ಜಿ, ವಸಂತಮಾಧವ : 


“ಕಾರ್ನಾಟನ ರಾಣಿ”, ವಿಜಯ, ೧೯೭೨, ಪು. ೪೭-೫೩ 


ಇತಿಹಾಸ ದರ್ಶನ 


ಭದ್ರತೆಯನ್ನು ಉಂಟುಮಾಡಲು ಸಹಾಯಕವಾಯಿತು. 
ಗೇಣಿಯನ್ನು ಹಣದ ಮುಖಾಂತರವೂ ಕೊಡುವ ಪದ್ಧತಿ 
ಇದೆಯೆಂದು ಈ ಶಾಸನದಿಂದ ತಿಳಿದುಬರುತ್ತದೆ. 
ಚೌಟ ಅರಸರ ಅಧಿಕಾರಿಗಳು ಕಾಂತೇಶ್ವರದೇವರ 
ಒಕ್ಕಲಿಂದ ಗೇಣಿ ವಸೂಲಿ ಮಾಡುತ್ತಿದ್ದರೆಂದು ಈ 
ಶಾಸನದಿಂದ ತಿಳಿಯುತ್ತದೆ. ಇದರಿಂದಾಗಿ ಅರಸಂಗಳಿಗೆ 
ದೇವಾಲಯದ ಮೇಲೆ ಹಿಡಿತ ಇದ್ದಿತೆಂದು ತಿಳಿದುಬರು 
ತ್ತದೆ. ಒಟ್ಟಿನಲ್ಲಿ ಈ ಮಜಿಲಾರ ಬಾಳಿಕೆ ಶಿಲಾಶಾಸನವು 
ದೇವಸ್ಥಾನದ ಒಕ್ಕಲಿಗೆ ಗೇಣಿ ಏರಿಸಿದ ಹಾಗೇ ರಕ್ಷಣೆ 
ಯನ್ನೂ ನೀಡುತ್ತದೆ. ಇದು ಈ ಶಾಸನದ ಇನ್ನೊಂದಂ 
ವೈಶಿಷ್ಟ್ಯ. ಇದನ್ನು ಉಲ್ಲಂಘಿಸಿದವರು. ಈ ಪ್ರದೇಶದ 
ಮುಖ್ಯ ದೇವರುಗಳಾದ ಜನಾರ್ಧನ, ಕಾಂತೇಶ್ವರ 
ಮತ್ತು ವರ್ಧವಣಾನರಿಗೆ ತಪ್ಪಿದವರು ಎಂದು ಈ ಶಾಸನ 
ಎಚ್ಚರಿಸಿದೆ. 


5 Annual Report on South Indian Epigraphy, 1931, 


ಇಲ್ಲಿ ತಿಳಿಸಿದ ಜನಾರ್ಧನದೇವರು ಮೂಲಿಕೆ 
ಸೀಮೆಯ ದೇವಾಲಯವಾದ ಸೀಮಂತೂರು ಜನಾರ್ಧನ. 
ಈ ದೇವಾಲಯಂದಲ್ಲೇ ಸಾವಂತರಸರಿಗೆ ಪಟ್ಟವಾಗಂ 
ವುದು.ಈ ದೇವರ ಸಮ್ಮುಖದಲ್ಲಿ ಸಾವಂತ ಅರಸರುಗಳಂ 
ಒಪ್ಪಂದಗಳನ್ನು ವಕಾಡಿಕೊಂಡಿದ್ದರು.5 ವರ್ಧವಕಾನ, 
ಇದು ಕಾರ್ನಾಡಿನಲ್ಲಿರುವ (ಈಗ ಪಡುಪಣಂಬೂರು) 
ವರ್ಧವಕಾನ ಬಸದಿ. ಈ ಬಸದಿಯನ್ನು ದುಗ್ಗಣ 
ಸಾವಂತನು ಕಟ್ಟಿದನು. ಈ ಶಾಸನದಲ್ಲಿರಂವ ಜನಾರ್ಧನ, 
ವರ್ಧಮಾನ ಮತ್ತು ಕಾಂತೇಶ್ವರಗಳ ಉಲ್ಲೇಖವು, 
ಇಲ್ಲಿ ವೈಷ್ಣವ, ಜೈನ ಮತ್ತು ಶೈವ ಸಂಪ್ರದಾಯಗಳ 
ಸಮನ್ವಯತೆಯನ್ನು ವ್ಯಕ್ತಪಡಿಸುತ್ತದೆ. ಈ ಶಾಸನವು 
ತುಳುನಾಡಿನ ರಾಜಕೀಯ, ಆರ್ಥಿಕ ಮತ್ತು ಧಾರ್ಮಿಕ 
ವಿಚಾರಗಳ ಮೇಲೆ ಹೆಚ್ಚಿನ ಬೆಳಕು ಚೆಲ್ಲುತ್ತದಾದ್ದ 
ರಿಂದಾಗಿ ಇದು ಅಧ್ಯಯನಕ್ಕೆ ಯೋಗ್ಯವಾಗಿದೆ.* 


Nos. 339, 340 ; ನೋಡಿ: ಕೆ. ಜಿ. 


ವಸಂತಮಾಧವ ; ಮೂಲಿಕೆಯ ಇತಿಹಾಸ, ಮೂಲ್ಕಿ, ೧೯೮೮, ಪು. ೧೯, ೨೦, ೨೯ 
* ಈ ಶಾಸನ ಅಧ್ಮಯನಿಸುವಲ್ಲಿ ಸಹಕಾರವಿತ್ತ ಶ್ರೀ ಪ ಶ್ರೀನಿವಾಸಭಟ್ಟ ಮತ್ತು ಶ್ರೀ ಎಸ್‌, ಮೋಹನರಾವು-ಇವರುಗಳಿಗೆ 


ನಾನು ಕೃತಜ್ಞನಾಗಿದ್ದೇನೆ, 


೩೦ 


ಇತಿಹಾಸ ದರ್ಶನ 


